Kerala Gazette No .3 dated 17th January 2017 
PART I 


Section iii 


A6 


L 


GOVERN 


2 Fಂ 
VMENT OF KE 


KERALA 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ- ಸಿ) ಇಲಾಖೆ 

ಅಧಿಸೂಚನೆ 


- 2015 ಅಕ್ಟೋಬರ್ 3 , 
ನಂಬ್ರ 19314 / ಲೆಗ್ , ಸಿ3/ 2015/ಕಾನೂನು, ತಿರುವನಂತಪುರ , 

1191 ಕನ್ಯಾ 17/ 
1937 ಅಶ್ವಯುಜ 11 . 


2015ನೇ ಅಕ್ಟೋಬರ್ 3ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಎಸ್ . ಕುಮಾರಿ ಸುಧ, 
ಕಾನೂನು ಇಲಾಖೆ ವಿಶೇಷ ಕಾರ್ಯದರ್ಶಿ . 


2015ರ 18ನೇ ನಂಬ್ರ ಅಧ್ಯಾದೇಶ 
2016ರ ಕೇರಳ ಪಂಚಾಯತ್ ರಾಜ್ (ತಿದ್ದುಪಡಿ) ಅಧ್ಯಾದೇಶ 


1994ರ ಕೇರಳ ಪಂಚಾಯತ್ ರಾಜ್ ಅಧಿನಿಯಮವನ್ನು 
ಮತ್ತಷ್ಟು ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 
ಅಧ್ಯಾದೇಶ 


ಪೀಠಿಕೆ - 1994ರ ಕೇರಳ ಪಂಚಾಯತ್ ರಾಜ್ ಅಧಿನಿಯಮವನ್ನು ಈ ಕೆಳಗಿನ 
ಅಗತ್ಯಗಳಿಗಾಗಿ ಮತ್ತಷ್ಟು ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದಲೂ , 


ಭಾರತ ಗಣರಾಜ್ಯದ ಅರುವತ್ತಾರನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2015ರ 
ಕೇರಳ ಪಂಚಾಯತ್ ರಾಜ್ ( ತಿದ್ದುಪಡಿ) ಅಧ್ಯಾದೇಶ ಎಂದು ಕರೆಯಬಹುದು. 

(2) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ. 
2. ತಾತ್ಕಾಲಿಕವಾಗಿ ತಿದ್ದುಪಡಿಮಾಡಬೇಕಾದ 1994ರ 13ನೇ ಅಧಿನಿಯಮ. ಈ 
ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲಾವಧಿಯಲ್ಲಿ, 1994ರ ಕೇರಳ ಪಂಚಾಯತ್ ರಾಜ್ 
ಅಧಿನಿಯಮ ( 1994ರ 13 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು) ಕ್ಕೆ 3ರಿಂದ 8ರ ವರೆಗಿನ ವಿಭಾಗಗಳಲ್ಲಿ ನಿರ್ದಿಷ್ಟಪಡಿಸಿದ 
ತಿದ್ದುಪಡಿಗಳಿಗನುಸಾರವಾಗಿ ಪ್ರಾಬಲ್ಯವಿರುವುದಾಗಿದೆ. 

3 . 2ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 2ನೇ ವಿಭಾಗದ 
( vi ಎ) ಖಂಡದ ಬದಲು ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು, ಅದೇನೆಂದರೆ : 

( vi ಎ) ಕಮಿಟಿ ಅಥವಾ ಸಮಿತಿ ಎಂದರೆ ಈ ಅಧ್ಯಾದೇಶದ ಪ್ರಕಾರ 
ರಚಿಸಿದ ಒಂದು ಸ್ಥಾಯಿ ಸಮಿತಿ ಅಥವಾ ಯಾವುದೇ ವಿಶೇಷ ಅಗತ್ಯಕ್ಕಾಗಿ 
ಪಂಚಾಯತ್ ರಚಿಸಿದ ಬೇರೆ ಯಾವುದೇ ಕಮಿಟಿ ಅಥವಾ ಸಮಿತಿ ಎಂದರ್ಥ ”. 


34 


4 . 35ನೇ ವಿಭಾಗದ ತಿದ್ದುಪಡಿ , ಪ್ರಧಾನ ಅಧಿನಿಯಮದ 35ನೇ ವಿಭಾಗದಲ್ಲಿ 
( 1) ನೇ ಉಪ- ವಿಭಾಗದ ( ಆರ್ ) ಖಂಡದ ನಂತರ, ಈ ಕೆಳಗಿನ ಖಂಡವನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ: 

(ಎಸ್) ಒಂದು ಮತದಾರ ಕ್ಷೇತ್ರದಲ್ಲಿ ವಾರ್ಡ್ಮ ಟ್ಟದ ಜಾಗ್ರತಾ 
ಸಮಿತಿಯನ್ನು ರಚಿಸಿದ ದಿನಾಂಕದಿಂದ, ತಾನು ಕಸ್ಟೀನರಾಗಿರುವ ಪ್ರಸ್ತುತ ವಾರ್ಡ್ಮ ಟ್ಟದ 
ಜಾಗ್ರತಾ ಸಮಿತಿಯ ಮಾಸಿಕ ಸಭೆಯನ್ನು ನಿಗದಿಪಡಿಸಿದ ರೀತಿಯಲ್ಲಿ ಕರೆದು ಸೇರಿಸಲು 
ಕ್ರಮಾಗತವಾಗಿ ಮೂರು ಬಾರಿ ಲೋಪ ಮಾಡಿದಲ್ಲಿ.”. 

5, 163ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 163ನೇ ವಿಭಾಗದ 
(1) ನೇ ಉಪ- ವಿಭಾಗದಲ್ಲಿ “ ಶಿಕ್ಷಣ ” ಎಂಬ ಪದದ ನಂತರ ಮಹಿಳೆಯರ ಹಾಗೂ 
ಮಕ್ಕಳ ಸುರಕ್ಷೆ ” ಎಂಬೀ ಪದಗಳನ್ನು ಸೇರಿಸತಕ್ಕದ್ದು. 

6. 164ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 164ನೇ ವಿಭಾಗದ 
ನಂತರ, ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

*164ಎ . ಜಾಗ್ರತಾ ಸಮಿತಿಗಳ ರಚನೆ . - ( 1) ಪ್ರತಿಯೊಂದು ಗ್ರಾಮ 
ಪಂಚಾಯತ್ , ಆ ಗ್ರಾಮ ಪಂಚಾಯತಿನ ಪರಿಮಿತಿಯೊಳಗೆ ಮಹಿಳೆಯರ ಹಾಗೂ 
ಮಕ್ಕಳ ವಿರುದ್ಧ ಉಂಟಾಗಬಹುದಾದ ದೌರ್ಜನ್ಯ ಹಾಗೂ ಹಕ್ಕು ಉಲ್ಲಂಘನೆಗಳನ್ನು 
ತಡೆಯಲು ಹಾಗೂ ಅವರ ಅಂತಸ್ತು ಹಾಗೂ ಘನತೆಯನ್ನು ಹೆಚ್ಚಿಸಲು ಹಾಗೂ 
ಸುರಕ್ಷೆಯನ್ನು ಖಾತ್ರಿಪಡಿಸಲು ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಮತದಾರ 
ಕ್ಷೇತ್ರ ಮಟ್ಟದಲ್ಲೂ ಕಾರ್ಯವೆಸಗುವ ಜಾಗ್ರತಾ ಸಮಿತಿಗಳನ್ನು , 2015ರ ಕೇರಳ 
ಪಂಚಾಯತ್ ರಾಜ್ ( ತಿದ್ದುಪಡಿ) ಅಧ್ಯಾದೇಶವು ಜಾರಿಗೆ ಬಂದ ತೊಂಭತ್ತು 
ದಿವಸದೊಳಗೆ , ನಿಗದಿಪಡಿಸಬಹುದಾದ ಪ್ರಕಾರ ರಚಿಸತಕ್ಕದ್ದು. 

( 2 ) ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ರಚಿಸಿದ ಸಮಿತಿಯು ಗ್ರಾಮ 
ಪಂಚಾಯತ್ ಮಟ್ಟದ ಜಾಗ್ರತಾ ಸಮಿತಿಯೆಂದೂ ಮತದಾರ ಕ್ಷೇತ್ರಮಟ್ಟದಲ್ಲಿ ರಚಿಸಿದ 
ಸಮಿತಿಯು ವಾರ್ಡ್ ಮಟ್ಟದ ಜಾಗ್ರತಾ ಸಮಿತಿಯೆಂದೂ ಕರೆಯಲ್ಪಡುವುದು. 

(3) ಪಂಚಾಯತಿನ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಟ್ಟದ ಜಾಗ್ರತಾ 
ಸಮಿತಿಯ ಅಧ್ಯಕ್ಷರಾಗಿರುವರು ಹಾಗೂ ಸಭೆಗಳನ್ನು ಕರೆದು ಸೇರಿಸುವುದು ಹಾಗೂ 
ಸಭೆಗಳಲ್ಲಿ ಅಧ್ಯಕ್ಷತೆ ವಹಿಸುವುದು ಆತನ ಕರ್ತವ್ಯವಾಗಿರುವುದು. 


35 


( 4 ) ವಾರ್ಡ್ಮ ಟ್ಟದ ಜಾಗೃತಾ ಸಮಿತಿಯ ಕನ್ವೆನರ್ ಆ ಮತದಾರ 
ಕ್ಷೇತ್ರವನ್ನು ಪ್ರತಿನಿಧಿಸುವ ಗ್ರಾಮ ಪಂಚಾಯತಿನ ಸದಸ್ಯನಾಗಿರತಕ್ಕದ್ದು ಹಾಗೂ ಸಭೆಗಳನ್ನು 
ಕರೆದು ಸೇರಿಸುವುದು, ಸಭೆಗಳಲ್ಲಿ ಅಧ್ಯಕ್ಷತೆ ವಹಿಸುವುದು ಪ್ರಸ್ತುತ ಸದಸ್ಯನ 
ಕರ್ತವ್ಯವಾಗಿರುವುದು. 

(5) ವಾರ್ಡ್ಮ ಟ್ಟದ ಜಾಗೃತಾ ಸಮಿತಿಯ ಹಾಗೂ ಗ್ರಾಮ ಪಂಚಾಯತ್ 
ಮಟ್ಟದ ಜಾಗ್ರತಾ ಸಮಿತಿಯ ಸಭೆಗಳನ್ನು ಪ್ರತಿ ತಿಂಗಳು ಕನಿಷ್ಠ ಒಂದು ಬಾರಿಯಾದರೂ 
ಕರೆದು ಸೇರಿಸತಕ್ಕದ್ದು ಹಾಗೂ ಎರಡು ಸಭೆಗಳ ನಡುವಿನ ಅಂತರವು ಮೂವತ್ತು 
ದಿವಸಕ್ಕಿಂತ ಮೀರತಕ್ಕದ್ದಲ್ಲ.”. 

7. 254ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 254ನೇ ವಿಭಾಗದ 
( 2) ನೇ ಉಪ- ವಿಭಾಗದಲ್ಲಿ ( X) ಖಂಡದ ನಂತರ , ಈ ಕೆಳಗಿನ ಖಂಡವನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ : 

( X ಎ) ಗ್ರಾಮ ಪಂಚಾಯತಿನ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ 
ಮತದಾರ ಕ್ಷೇತ್ರ ಮಟ್ಟದಲ್ಲೂ ಜಾಗ್ರತಾ ಸಮಿತಿಗಳನ್ನು ರಚಿಸುವುದಕ್ಕೆ ಹಾಗೂ ಅದರ 
ರಚನೆ ಹಾಗೂ ಕರ್ತವ್ಯಗಳು ಹಾಗೂ ಹೊಣೆಗಾರಿಕೆಗಳನ್ನು ನಿಗದಿಪಡಿಸುವುದಕ್ಕೆ 
ಸಂಬಂಧಿಸಿದಂತೆ. ”. 

8. ಶೆಡ್ಯೂಲ್‌ನ ತಿದ್ದುಪಡಿ , ಪ್ರಧಾನ ಅಧಿನಿಯಮದ ಮೂರನೇ ಶೆಡ್ಯೂಲ್‌ನಲ್ಲಿ, 
“ ಗ್ರಾಮ ಪಂಚಾಯತಿನ ಜವಬ್ದಾರಿಗಳು”, ಎಂಬ ಶೀರ್ಷಿಕೆಯ ಕೆಳಗೆ, “ ಸಿ, ವಲಯಮಟ್ಟದ 
ಜವಬ್ದಾರಿಗಳು ” ಎಂಬ ಉಪ ಶೀರ್ಷಿಕೆಯ ಕೆಳಗೆ XIII ನೇ ಐಟಂನಲ್ಲಿ 6ನೇ 
ಉಪ- ಐಟಮ್ ಆಗಿ ಈ ಕೆಳಗಿನ ಉಪ- ಐಟಮನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

6. ಗ್ರಾಮಪಂಚಾಯತ್ ಮಟ್ಟದಲ್ಲೂ ಮತದಾರ ಕ್ಷೇತ್ರ ಮಟ್ಟದಲ್ಲೂ ಜಾಗ್ರತಾ 
ಸಮಿತಿಗಳನ್ನು ರಚಿಸಿ ಕಾರ್ಯವೆಸಗುವುದು.”. 


ಪಿ . ಸದಾಶಿವ , 
ರಾಜ್ಯಪಾಲರು. 


36. 


